R .NI. No . KARBIL /2001/ 47147 

POSTAL REGISTRATION 
No . RNP /KA/BGS / 2202/2014 -16 


ಕರ್ನಾಟಕ ರಾಜ್ಯ ಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ , ಫೆಬ್ರವರಿ ೬ , ೨೦೧೪ ( ಮಾಘ ೧೭ , ಶಕ ವರ್ಷ ೧೯೩೫) 
Bangalore , Thursday, February 6 , 2014 (Magha 17 , Shaka Varsha 1935 ) 


ಸಂಚಿಕೆ ೬ 
Issue 6 


ಭಾಗ ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 366 ವೆಚ್ಚ -12/ 13 , ಬೆಂಗಳೂರು, ದಿನಾಂಕ : 24 - 04 - 2013 . 
" SAKALA Mission " ಅನ್ನು ಅನುಷ್ಠಾನಗೊಳಿಸಲು State Level IT & Management Consultant ಇವರ ಸೇವೆಯನ್ನು ರೂ . 13.20 ಲಕ್ಷಗಳ 
(plus Service tax) ವೆಚ್ಚದಲ್ಲಿ ದಿನಾಂಕ : 01 - 04 - 2013 ರಿಂದ ಒಂದು ವರ್ಷದ ಅವಧಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಿ. ಆ. ಸು . ಇಲಾಖೆ ( ಆಡಳಿತ ಸುಧಾರಣೆ) ಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ.ಆ. ಸು. ಇಲಾಖೆ ( ಆಡಳಿತ ಸುಧಾರಣೆ) ಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 5 

ಕಾಂತ, ಎಸ್ . 
SC - 25 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 292 ವೆಚ್ಚ- 12 /13, ಬೆಂಗಳೂರು, ದಿನಾಂಕ : 24 - 04 -2013. 
ಬೆಂಗಳೂರಿನ ಹೆಬ್ಬಾಳದಲ್ಲಿ ನಿರ್ಮಿಸುತ್ತಿರುವ ಗೌರವಾನ್ವಿತ ನ್ಯಾಯಾಧೀಶರುಗಳ 4 ವಸತಿ ಗೃಹಗಳಿಗೆ ರೂ . 49.50 ಲಕ್ಷಗಳ ವೆಚ್ಚದಲ್ಲಿ 
M /s. Godrej & Boyce Mfg . Co. Ltd., ರವರಿಂದ Modular Kitchen ಅಳವಡಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 6 

ಕಾಂತ, ಎಸ್ . 
SC- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
( ೧೫೭) 


೧೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


ಭಾಗ ೪ಎ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ34 ವೆಚ್ಚ -12/13, ಬೆಂಗಳೂರು, ದಿನಾಂಕ : 24 - 04- 2013. 
" ಭಾಗ್ಯಲಕ್ಷ್ಮೀ " ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವ ಸಲುವಾಗಿ ಫಲಾನುಭವಿ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಠೇವಣಿಯನ್ನು ಇರಿಸಲು 
ಮತ್ತು ಅದನ್ನು ನಿರ್ವಹಿಸಲು ಕೇಂದ್ರ ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ ಮೆ . ಭಾರತೀಯ ಜೀವ ವಿಮಾ ನಿಗಮದ ಮೂಲಕ ಪಾಲುದಾರ ಹಣಕಾಸು 
ಸಂಸ್ಥೆಯಾಗಿ ನಿರ್ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, 2013 -14ನೇ ಸಾಲಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 7 

ಕಾಂತ, ಎಸ್ . 
SC-25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 346 ವೆಚ್ಚ - 12 /13, ಬೆಂಗಳೂರು, ದಿನಾಂಕ : 25 - 04 - 2013. 
ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ (ಕಿಯೋನಿಕ್ಸ್ ) ಸಂಸ್ಥೆಯಿಂದ ಈ ಕೆಳಗೆ ತಿಳಿಸಿರುವ 5 ಸೇವೆಗಳನ್ನು ಈ 
ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಒಂದು ವರ್ಷದ ಅವಧಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

1. Professional Training Service (IT ) 
2 . Data Entry 
3 . IT Software , IT Solution Development and Management 
4 . IT Networking 
5 . IT Consultant, IT enabled Services and Project Services 

All these services shall be provided by KEONICS by only using its its own internal resources and without hiring , sub -letting or 
outsourcing services to any other agency by any means. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಂಬಂಧಪಟ್ಟ ಇಲಾಖೆಗಳು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 8 

ಕಾಂತ, ಎಸ್ . 
SC- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 429 ವೆಚ್ಚ - 12 / 13 , ಬೆಂಗಳೂರು, ದಿನಾಂಕ : 03- 05 - 2013. 
ಈ ಹಿಂದೆ ಅಧಿಸೂಚನೆ ಸಂ . ಆಇ 102 ವೆಚ್ಚ - 12 /2013 , ದಿನಾಂಕ : 31 - 01 - 2013 ರಲ್ಲಿ ಮದ್ಯದ ಬಾಟಲಿಗಳ ಮೇಲೆ ಅಂಟಿಸುವ ಅಬಕಾರಿ 
ಭದ್ರತಾ ಚೀಟಿಗಳನ್ನು ಅಬಕಾರಿ ಇಲಾಖೆಯ ಅಗತ್ಯಕ್ಕೆ ಅನುಗುಣವಾಗಿ ಮುದ್ರಿಸಿ ಸರಬರಾಜು ಮಾಡುವ ಕಾರ್ಯವನ್ನು ನೇರವಾಗಿ ಮೆ , MCA ಗೆ ವಹಿಸಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಅಬಕಾರಿ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ನೀಡಲಾಗಿದ್ದ ವಿನಾಯಿತಿಯನ್ನು ದಿನಾಂಕ : 15 - 11 - 2013ರವರೆಗೆ ವಿಸ್ತರಿಸಲಾಗಿದೆ. 

ಉತ್ತಮ ಗುಣಮಟ್ಟದ ಅಬಕಾರಿ ಭದ್ರತಾ ಚೀಟಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅಬಕಾರಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 9 

ಎಂ .ಎಸ್ . ಶಿವರಾಮ್ 
SC - 25 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ) , 

ಆರ್ಥಿಕ ಇಲಾಖೆ. 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 426 ವೆಚ್ಚ -12 /13, ಬೆಂಗಳೂರು, ದಿನಾಂಕ : 03 - 05 -2013 . 
" Standardization of procedure for e-receipts and e- payments for State Government ಈ ವಿಷಯದ ಬಗ್ಗೆ ರಿಸರ್ವ್ ಬ್ಯಾಂಕ್ ಆಫ್ 
ಇಂಡಿಯಾ, ನೃಪತುಂಗ ರಸ್ತೆ, ಬೆಂಗಳೂರು, ಇಲ್ಲಿ ದಿನಾಂಕ : 06 - 05 - 2013 ರಂದು ಜರುಗಲಿರುವ ಸಭೆಗೆ ಹಾಜರಾಗುವ ಅಧಿಕಾರಿಗಳಿಗೆ ಅಗತ್ಯ ವಸತಿ, 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


೧೫೯ 


ಊಟ ಹಾಗೂ ಸಾರಿಗೆ ವ್ಯವಸ್ಥೆಯನ್ನು ರೂ . 3.00 ಲಕ್ಷಗಳ ವೆಚ್ಚದಲ್ಲಿ ಕೈಗೊಳ್ಳಲುಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 10 

ಎಂ .ಎಸ್ . ಶಿವರಾಮ್ 
SC - 25 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ), 

ಆರ್ಥಿಕ ಇಲಾಖೆ. 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 425 ವೆಚ್ಚ - 12 / 13, ಬೆಂಗಳೂರು, ದಿನಾಂಕ : 03- 05 - 2013 . 
ವಾಣಿಜ್ಯ ತೆರಿಗೆ ಇಲಾಖೆಯ 35 ಅಧಿಕಾರಿಗಳಿಗೆ appreciation letters and mementos ಗಳನ್ನು ನೀಡುವ ಸಂಬಂಧ ರೂ . 4.00 ಲಕ್ಷಗಳ 
ವೆಚ್ಚದಲ್ಲಿ ಹೋಟೆಲ್ ಕ್ಯಾಪಿಟಾಲ್‌ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ 
ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 11. 

ಎಂ . ಎಸ್ . ಶಿವರಾಮ್ 
SC- 25 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ), 

ಆರ್ಥಿಕ ಇಲಾಖೆ. 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 395 ವೆಚ್ಚ -12/13, ಬೆಂಗಳೂರು, ದಿನಾಂಕ : 08 - 05 - 2013. 
ನವದೆಹಲಿಯ ಕರ್ನಾಟಕ ಭವನದಲ್ಲಿ ಆಗಮಿಸುವ ಅತಿಥಿಗಳಿಗೆ ವಸತಿ ಲಭ್ಯವಿಲ್ಲದಿದ್ದಾಗ, ಅಶೋಕ/ಸಾಮ್ರಾಟ್ ( ಐ. ಟಿ. ಡಿ. ಸಿ) ಹೋಟೆಲ್‌ಗಳಲ್ಲಿ 
ಈ ಕೆಳಕಂಡ ದರಗಳನ್ವಯ ಅತಿಥಿಗಳಿಗೆ ವಸತಿ ಕಲ್ಪಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) 
ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಿ. ಆ. ಸು . ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಹೋಟೆಲ್ ಹೆಸರು 


ದರ/ ಸಿಂಗಲ್ 


ದರ/ ಡಬಲ್ 


0] 


ಅಶೋಕ 


ರೂ . 5000 / 


ರೂ . 5500 / 


02 | ಸಾಮ್ರಾಟ್ 


ರೂ . 3500/ 


ರೂ . 4000 / 


ವಿವಿಧ ತೆರಿಗೆಗಳು ಪ್ರತ್ಯೇಕವಾಗಿ ಅನ್ವಯಿಸುತ್ತದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ . ಆ. ಸು . ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR . 12 

ಎಂ .ಎಸ್ . ಶಿವರಾಮ್ 
SC - 25 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ) , 

ಆರ್ಥಿಕ ಇಲಾಖೆ. 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 399 ವೆಚ್ಚ - 12 /13 , ಬೆಂಗಳೂರು, ದಿನಾಂಕ : 08 -05 - 2013. 
ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ ನವೀಕರಣ , ಡಕ್ಟಬಲ್ ಮಾದರಿ ಹವಾನಿಯಂತ್ರಣ ಅಳವಡಿಕೆ, ವಿದ್ಯುದ್ದೀಕರಣ ಹಾಗೂ ಎಕ್ಸಾಸ್ಟ್ ಅಳವಡಿಕೆ 
ಕಾಮಗಾರಿಗಳನ್ನು ರೂ . 65 .50 ಲಕ್ಷಗಳ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯ ಮೂಲಕ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಿ. ಆ. ಸು. ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ . 
ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು . ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 13 

ಎಂ .ಎಸ್ . ಶಿವರಾಮ್ 
SC - 25 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ), 

ಆರ್ಥಿಕ ಇಲಾಖೆ. 


೧೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


ಭಾಗ ೪ಎ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 440 ವೆಚ್ಚ - 12 /13, ಬೆಂಗಳೂರು, ದಿನಾಂಕ : 08 - 05 - 2013 . 
ರಾಜ್ಯದ ಖಜಾನೆ ಇಲಾಖೆಯಲ್ಲಿನ ಗಣಕಯಂತ್ರಗಳಿಗೆ ಅವಶ್ಯವಿರುವ Kaspersky Antivirus ತಂತ್ರಾಂಶವನ್ನು ಮೆ . Asiaadata Private 
Limited ನಿಂದ ರೂ . 2 ,70,489 .00 ಗಳ ವೆಚ್ಚದಲ್ಲಿ ( ತೆರಿಗೆ ಸೇರಿ) ಅಳವಡಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಖಜಾನೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ತಂತ್ರಾಂಶವನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಖಜಾನೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 14 

ಎಂ . ಎಸ್ . ಶಿವರಾಮ್ 
SC- 25 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ), 

ಆರ್ಥಿಕ ಇಲಾಖೆ. 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 441 ವೆಚ್ಚ- 12 / 13, ಬೆಂಗಳೂರು, ದಿನಾಂಕ : 08 - 05 - 2013. 
ಖಜಾನೆ -2 ರ ವಿನ್ಯಾಸ ಮತ್ತು ಅನುಷ್ಠಾನದ ತಾಂತ್ರಿಕ ಮಾರ್ಗದರ್ಶನಗಳಿಗೆ IIITB ಯ ವತಿಯಿಂದ ಸಲಹಾ ಸೇವೆಗಳನ್ನು (consultancy 
Services) ಮಾಸಿಕ ರೂ . 60 , 000/ - ಗಳ ವೆಚ್ಚದಲ್ಲಿ ಒಂದು ವರ್ಷದ ಅವಧಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಖಜಾನೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ತಂತ್ರಾಂಶವನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಖಜಾನೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR . 15 

ಎಂ . ಎಸ್ . ಶಿವರಾಮ್ 
SC- 25 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ), 

ಆರ್ಥಿಕ ಇಲಾಖೆ. 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 314 ವೆಚ್ಚ - 12 / 13 , ಬೆಂಗಳೂರು, ದಿನಾಂಕ : 09 - 04 - 2013. 
ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತದಲ್ಲಿ ERP Implementation ಮಾಡಲು M/s. STPI ಸಂಸ್ಥೆಯಿಂದ Consultancey and 
Project Management Services ನ್ನು ರೂ . 26 .95 ಲಕ್ಷಗಳ ವೆಚ್ಚದಲ್ಲಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತವು 
ದೃಢಪಡಿಸಿಕೊಳ್ಳುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 16 

ಕಾಂತ ಎಸ್ . 
SC- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


q.cl 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 331 ವೆಚ್ಚ - 12 / 13, ಬೆಂಗಳೂರು, ದಿನಾಂಕ : 09 - 04 -2013 . 
ಹಾಸನ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗೆ ಭದ್ರತಾ ಮತ್ತು ಸ್ವಚ್ಚತಾ ಸೇವೆಯನ್ನು ಮೆ . ಸುರಕ್ಷಾ ಸೆಕ್ಯೂರಿಟಿ ಸರ್ವೀಸಸ್, ಹಾಸನ, ಇವರಿಂದ ಒಂದು 
ತಿಂಗಳ ಅವಧಿಗೆ ( ದಿನಾಂಕ : 1- 4 - 2013 ರಿಂದ 30 - 04 - 2013ರವರೆಗೆ) ರೂ . 13,68,220/ - ಗಳ ವೆಚ್ಚದಲ್ಲಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ ( ವೈದ್ಯಕೀಯ ಶಿಕ್ಷಣ) ಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ 
ಶಿಕ್ಷಣ) ಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 17 

ಕಾಂತ ಎಸ್ . 
SC- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಫೆಬ್ರವರಿ ೬ , ೨೦೧೪ 


- 


೧೬೧ 


೧೬೧ 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿಇ 213 ಸಾಸಂಇ 2013 , ಬೆಂಗಳೂರು, ದಿನಾಂಕ : 20 - 12 - 2013. 
ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ (1950ರ ಕೇಂದ್ರ ಅಧಿನಿಯಮ - 64) ಕಲಂ 17ಎ (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕೆಳಕಾಣಿಸಿರುವ ರಸ್ತೆ ಸಾರಿಗೆ ಅಂಗ ಸಂಸ್ಥೆಗಳನ್ನು ಸ್ಥಾಪಿಸಲು ಈ ಮೂಲಕ ಒಪ್ಪಿಗೆ ನೀಡಿದೆ. 

1. ಬೆಂಗಳೂರು ಕೇಂದ್ರ ಸ್ಥಾನವನ್ನಾಗಿಸಿಕೊಂಡು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಮಿತಿಯ ಎಲ್ಲಾ ನಗರ 

ಪ್ರದೇಶಗಳನ್ನೊಳಗೊಂಡು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧೀನದಲ್ಲಿ, "ಕರ್ನಾಟಕ ರಾಜ್ಯ ನಗರ ರಸ್ತೆ ಸಾರಿಗೆ ಸಂಸ್ಥೆ" ಎಂಬ 
ಅಂಗ ಸಂಸ್ಥೆ . 
ಹುಬ್ಬಳ್ಳಿ ಕೇಂದ್ರ ಸ್ಥಾನವನ್ನಾಗಿಸಿಕೊಂಡು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಪರಿಮಿತಿಯ ಎಲ್ಲಾ ನಗರ 
ಪ್ರದೇಶಗಳನ್ನೊಳಗೊಂಡು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧೀನದಲ್ಲಿ, " ವಾಯುವ್ಯ ಕರ್ನಾಟಕ ನಗರ ರಸ್ತೆ ಸಾರಿಗೆ ಸಂಸ್ಥೆ " 
ಎಂಬ ಅಂಗ ಸಂಸ್ಥೆ . 
ಗುಲ್ಬರ್ಗಾ ಕೇಂದ್ರ ಸ್ಥಾನವನ್ನಾಗಿಸಿಕೊಂಡು, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಪರಿಮಿತಿಯ ಎಲ್ಲಾ ನಗರ 
ಪ್ರದೇಶಗಳನ್ನೊಳಗೊಂಡು, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧೀನದಲ್ಲಿ , "ಈಶಾನ್ಯ ಕರ್ನಾಟಕ ನಗರ ರಸ್ತೆ ಸಾರಿಗೆ ಸಂಸ್ಥೆ " 
ಎಂಬ ಅಂಗ ಸಂಸ್ಥೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ ಬೀರೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ. 
TRANSPORT SECRETARIAT 

NOTIFICATION 
NO . SARIE 213 SASUME 2013, Bangalore , Dated : 20- 12- 2013 . 
In exercise of the powers conferred by Section 17A (1) of the Road Transport Corporation Act 1950 (Central Act 64 of 1950 ) 
the Government of Karnataka hereby give concurrence for establishment of the following Subsidiary Road Transport Corporations. 

1. A Road Transport Corporation called the " Karnataka State Urban Road Transport Corporation " a Subsidiary of 

KSRTC with Head Quarters at Bangalore , with jurisdiction over all the urban areas within the area of KSRTC . 
2 . A Road Transport Corporation called the " North West Karnataka Urban Road Transport Corporation " a Subsidiary 

of NWKRTC with Head Quarters at Hubli, with jurisdiction over all the urban areas within the area of NWKRTC . 
A Road Transport Corporation called the " North East Karnataka Urban Road Transport Corporation " a Subsidiary of 
NEKRTC with Head Quarters at Gulbarga , with jurisdiction over all the urban areas within the area of NEKRTC . 

By Order and in the name of the Governor of Karnataka 
P . R . 19 

K . BEERESH 
SC- 200 

Under Secretary to Government, 

Transport Department. 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 217 ಎಲ್‌ಡಬ್ಲೂಎ 2013, ಬೆಂಗಳೂರು, ದಿನಾಂಕ : 16 - 12 - 2013 . 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14) ಕಲಂ 2 ಖಂಡ (ಎನ್) ಉಪಖಂಡ ( 6) ರ 
ಮೇರೆಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯನ್ನು ಅಧಿಸೂಚನೆ ಸಂಖ್ಯೆ : ಕಾಇ 86 ಎಲ್‌ಡಬ್ಲೂಎ 2013 , ದಿನಾಂಕ : 22 - 07 - 2013ರಲ್ಲಿ 
ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ : 03 - 06 -2013 ರಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ 
ಘೋಷಿಸಲಾಗಿತ್ತು. 

- ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ವಿಸ್ತರಿಸಲು ಸರ್ಕಾರವು ಪರಿಗಣಿಸಿದೆ. ಆದುದರಿಂದ, 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14 ) ಕಲಂ 2 ಖಂಡ ( ಎನ್ ) ಉಪಖಂಡ ( 6) ರ ಮೇರೆಗೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ : 03 - 12 - 2013 ರಿಂದ 
ಜಾರಿಗೆ ಬರುವಂತೆ ಮುಂದಿನ 6 ತಿಂಗಳ ಅವಧಿಯವರೆಗೆ ವಿಸ್ತರಿಸಿ ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR , 20 

ಪ್ರಭುದೇವ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ. 


೧೬ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 

ಭಾಗ ೪ಎ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 542 ಪಿಎಂಎಸ್ 2011 , ಬೆಂಗಳೂರು, ದಿನಾಂಕ : 21 - 12 - 2013. 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 9ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ (ಕರ್ನಾಟಕ) ನಿಯಮಗಳು 1961ರಂತೆ ಪಾಸ್ಟರ್ ಡಿ. ಜಯದೇವ್, ಮನೆ ನಂ . 5, ಬಚ್ಚಮ್ಮಾಳ್ ರಸ್ತೆ, ಕಾಕ್ಸ್ ಟೌನ್ , ಬೆಂಗಳೂರು- 05 ಇವರನ್ನು 
ಬೆಂಗಳೂರು ನಗರ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯಲ್ಲಿನ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR, 21 

ಪ್ರಕಾಶ್ ವೈ .ಕೆ. 
Sc -25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 
HOME SECRETARIAT 

NOTIFICATION 

NO. HD 373 SST 2013, Bangalore , Dated : 20-12- 2013. 
WHEREAS , the Government of Karnataka having regard to the circumstances prevailing in the State are satisfied that it is 
necessary to empower Police Officers in the rank of Police Sub Inspector and above in the Coastal Security Police Station to register 
cognizable offences under the Karnataka Marine Fishing (Regulation ) Act, 1986 . 

Now , therefore in exercise of the powers conferred by Section -3 of the Karnataka Marine Fishing (Regulation ) Act, 1986 , the 
Government of Karnataka hereby direct that all the Police Officers at the rank of Police Sub Inspector and above in the Coastal Security 
Police Stations are hereby empowered to exercise the powers under the Karnataka Marine Fishing (Regulation ) Act, 1986 , and register 
all cognizable offence under the said Act. 

By Order and in the name of the Governor of Karnataka 
P . R . 22 

GOVINDASWAMY 
SC- 50 

Under Secretary to Government, 

Home Department (Law & Order). 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 14 ಸಿಎನ್ ಎಸ್ 2013/ ಪಿ- 3, ಬೆಂಗಳೂರು, ದಿನಾಂಕ : 12 - 12 -2013. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಮಂಡ್ಯ ಜಿಲ್ಲೆ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಸಂಘ ನಿ., ಮಂಡ್ಯ ಇದರ ಆಡಳಿತ ಮಂಡಳಿಗೆ 
ಶ್ರೀ ಬಿ.ಎಸ್. ಮನುಕುಮಾರ್ ಬಿನ್ ಲೇಟ್ ಸಿದ್ದರಾಮೇಗೌಡ, ದೊಡ್ಡಬಾಣಸವಾಡಿ ಗ್ರಾಮ , ಕೆರಗೋಡುಹೋಬಳಿ , ಮಂಡ್ಯ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರನ್ನು 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR, 23 

ಜಿ. ಆರ್. ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 17 ಸಿಎನ್ಎಸ್ 2013 / ಪಿ - 4, ಬೆಂಗಳೂರು, ದಿನಾಂಕ : 17 - 12 - 2013. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ಸಹಕಾರ ಉಣ್ಣೆ ಕೈಮಗ್ಗ ನೇಕಾರರ ಮಹಾಮಂಡಳ ನಿ., ಇನ್‌ಫೆಂಟ್ರಿ ರಸ್ತೆ , ಬೆಂಗಳೂರು- 560 001 
ಇದರ ಆಡಳಿತ ಮಂಡಳಿಗೆ ಶ್ರೀ ಎಂ . ತಿಪ್ಪೇಸ್ವಾಮಿ ಬಿನ್ ಲೇ || ಮಲ್ಲಪ್ಪ , ಕೋಡಿಹಳ್ಳಿ ಗ್ರಾಮ , ಹಿರಿಯೂರು ತಾ||, ಚಿತ್ರದುರ್ಗ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR 24 

ಜಿ . ಆರ್ . ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ -3 , 

ಸಹಕಾರ ಇಲಾಖೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 

೧೬೩ 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 43 ಸಿಎನ್‌ಎಸ್ 2013, ಬೆಂಗಳೂರು, ದಿನಾಂಕ : 10 - 12 - 2013 . 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಮಳವಳ್ಳಿ ಇದರ 
ಆಡಳಿತ ಮಂಡಳಿಗೆ ಶ್ರೀ ಚನ್ನಿಗರಾಮು ಬಿನ್ ದಾಸೇಗೌಡ, ಮಾಜಿ ಗ್ರಾಮ ಪಂಚಾಥಿತಿ ಅಧ್ಯಕ್ಷರು, ಕಂದೇಗಾಲ ಗ್ರಾಮ , ಮಳವಳ್ಳಿ ತಾ|| ಮಂಡ್ಯ ಜಿಲ್ಲೆ ಇವರನ್ನು 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR, 25 

ಜಿ. ಆರ್ . ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 38 ಸಿಎನ್ಎಸ್ 2013, ಬೆಂಗಳೂರು, ದಿನಾಂಕ : 05 - 12 -2013. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ ( 4ಬಿ)(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಬಾಗಲಕೋಟೆ ಜಿಲ್ಲೆ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ., ರನ್ನನಗರ , ತಿಮ್ಮಾಪೂರ, ಮುಧೋಳ ತಾ|| ಇದರ ಆಡಳಿತ 
ಮಂಡಳಿಗೆ ಶ್ರೀ ತಮ್ಮಣ್ಣ ನಿಂಗಪ್ಪ ಅರಳೀಕಟ್ಟಿ, ಅಂಚೆ: ಚಿಂಚಖಂಡಿ ಬಿ.ಕೆ., ಮುಧೋಳ ತಾ|| ಬಾಗಲಕೋಟೆ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR, 26 

ಜಿ. ಆರ್ . ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 

ಸಹಕಾರ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಲಾ 48 ಎಲ್ ಎಜಿ 2013, ಬೆಂಗಳೂರು, ದಿನಾಂಕ : 26 - 12 - 2013. 
ಶ್ರೀ ಆರ್. ಪಿ. ಕೊಡಬಾಗಿ, ಅಪರ ಸರ್ಕಾರಿ ವಕೀಲರು, ಬಿಜಾಪುರ ಜಿಲ್ಲೆ ಇವರ ಸೇವಾವಧಿಯ ಗರಿಷ್ಠ ಅವಧಿಯು ಕರ್ನಾಟಕ ಕಾನೂನು 
ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು , 1977ರ ನಿಯಮ 5( 4) ರನ್ವಯ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಸದರಿ ಹುದ್ದೆಗೆ 
ನಿಯಮ 26(2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು 
ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಶ್ರೀಶೈಲ ಎಂ . ಆಲೂರ, ವಕೀಲರು, 
ಇವರನ್ನು ಬಿಜಾಪುರ ಜಿಲ್ಲೆಯ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 27 

- ಹೆಚ್ .ಎಸ್ . ಜಯರಾಮು 
SC- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2), 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂ : ಗ್ರಾಅಪ: 754: ಉಖಾಯೋ 2013 ಬೆಂಗಳೂರು ದಿನಾಂಕ: 02 - 01 - 2014 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣಉದ್ಯೋಗ ಖಾತರಿ ಯೋಜನೆಯಡಿ ಒಂಬುಡ್ಸ್‌ಮನ್‌ಗಳ ನೇಮಕಾತಿ 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ, 2005ರ ಪ್ರಕರಣ 27ರ ಉಪ ಪ್ರಕರಣ (1) ರಲ್ಲಿನ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಭಾರತ ಸರ್ಕಾರವು ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಒಂಬುಡ್ಡಮನ್‌ಗಳ 
ಸೂಚನೆಗಳನ್ನು ರಚಿಸಿದ್ದು ರಾಜ್ಯದ ಜಿಲ್ಲೆಗಳಿಗೆ ಒಂಬಡ್ಸ್‌ಮನ್ ನೇಮಿಸಲು ರಾಜ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿರವರ ಅಧ್ಯಕ್ಷತೆಯಲ್ಲಿ ಆಯ್ಕೆ 
ಸಮಿತಿಯನ್ನು ರಚಿಸಲು ಅವಕಾಶ ಕಲ್ಪಿಸಿದೆ. ಆಯ್ಕೆ ಸಮಿತಿಯು ನಿಯಮಾನುಸಾರ ಅರ್ಜಿಗಳನ್ನು ಆಹ್ವಾನಿಸಿ ಪರಿಶೀಲಿಸಿದ ಅರ್ಹ ಅಭ್ಯರ್ಥಿಗಳ ಆಯ್ಕೆ 
ಪಟ್ಟಿಯನ್ನು ಅಧಿಸೂಚನೆ ಸಂ : ಗ್ರಾಅಪ:213:ಉಖಾಯೋ 2009 ದಿ:06 - 11 - 2013 ರಲ್ಲಿ ಇಲಾಖೆಯ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಿ , ಸಾರ್ವಜನಿಕರಿಂದ 
ಯಾವುದಾದರು ಆಕ್ಷೇಪಣೆಗಳಿದ್ದಲ್ಲಿ ಪ್ರಕಟಣೆಯ ದಿನಾಂಕದಿಂದ 30 ದಿನಗಳ ಒಳಗಾಗಿ ಸಲ್ಲಿಸಲು ಆಹ್ವಾನಿಸಲಾಗಿತ್ತು.. 

ನಿಗಧಿತ ಅವದಿಯಲ್ಲಿ ಅಭ್ಯರ್ಥಿಯ ಆಯ್ಕೆ ಸಂಬಂಧ ಸ್ವೀಕರಿಸಿದ ಆಕ್ಷೇಪಣೆಯನ್ನು ಸೂಕ್ತವಾಗಿ ಪರಿಶೀಲಿಸಿ, ರಾಯಚೂರು ಜಿಲ್ಲೆಗೆ 
ಒಂಬುಡ್ಸ್‌ಮನ್ ರವರನ್ನು ನೇಮಕಾತಿ ಮಾಡಿ ಈ ಕೆಳಕಂಡಂತೆ ಅಧಿಸೂಚಿಸಿದೆ: 


೧೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


ಭಾಗ ೪ಎ 


બ 


ಹೆಸರು 


ಹುದ್ದೆ | 


ಈ ಹಿಂದೆ 
ನಿರ್ವಹಿಸಿದ್ದ ಹುದ್ದೆ 


ವಿಳಾಸ 


ನಿಗಧಿಪಡಿಸಿರುವ 
ಜಿಲ್ಲೆಯ ಹೆಸರು 


8 


| ಶ್ರೀ . ಅನ್ನದಾನಯ್ಯ | ಒಂಬುಡ್ಸ್‌ಮನ್ | ಉಪಕಾರ್ಯದರ್ಶಿ 


ಶ್ರೀ . ಅನ್ನದಾನಯ್ಯ , ಮನೆ, ನಂ - 25 , 1ನೇ ಫೇಜ್, 
3ನೇ ಅಡ್ಡ ರಸ್ತೆ, ಎ . ಜಿ. ಬಿ . ಲೇಔಟ್, ಬೆಂಗಳೂರು- 86. 


ರಾಯಚೂರು 


• ಒಂಬಡ್ಮನ್ ಆಗಿ ನೇಮಕಗೊಂಡ ಇವರು ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 15 ದಿನಗಳ ಒಳಗಾಗಿ ನಿಯುಕ್ತಿಗೊಳಿಸಿರುವ ಜಿಲ್ಲೆಯ 

ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಸಂಪರ್ಕಿಸಿ ಕರ್ತವ್ಯಕ್ಕೆ ಹಾಜರಾಗಿ ಕಾರ್ಯಭಾರವನ್ನು ವಹಿಸಿಕೊಳ್ಳುವುದು. 
ಒಂಬಡ್ಸ್‌ಮನ್ ಆಗಿ ನೇಮಕಾತಿಯಾದ ಅಭ್ಯರ್ಥಿಯು ಭಾರತ ಸರ್ಕಾರವು ದಿನಾಂಕ :24 - 05 - 2013 ರಂದು ಹೊರಡಿಸಿರುವ ಒಂಬಡ್ಸ್‌ಮನ್ 
ಮಾರ್ಗಸೂಚಿಗಳಿಗನುಸಾರ ಕರ್ತವ್ಯ ನಿರ್ವಹಿಸುವುದು. 
ಈ ಸಂಬಂಧ ಕೇಂದ್ರ ಸರ್ಕಾರವು ಹೊರಡಿಸಿರುವ ಸೂಚನೆಗಳು ಹಾಗೂ ಕೇಂದ್ರ/ರಾಜ್ಯ ಸರ್ಕಾರಗಳು ಕಾಲ ಕಾಲಕ್ಕೆ ಹೊರಡಿಸುವ 
ಆದೇಶಗಳು/ಸೂಚನೆಗಳು ಒಂಬಡ್ಸ್‌ಮನ್‌ರವರ ಕರ್ತವ್ಯ ಮತ್ತು ಜವಾಬ್ದಾರಿಗಳಾಗಿರುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮುನಿಷ್‌ ಮೌದ್ಗೀಲ್ 
ಸರ್ಕಾರದ ಕಾರ್ಯದರ್ಶಿ , 
ಹಾಗೂ ಆಯುಕ್ತರು , ಗ್ರಾಮೀಣಾಭಿವೃದ್ಧಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


RURAL DEVELOPMENT AND PANCHAYAT RAJ SECRETARIAT 

NOTIFICATION 
No : RDP 754 EGS 2013 Bangalore Dated : 02 -01- 2014 

Appointment of Ombudsman under MGNREGA 


In Exercise of the powers conferred under sub - section ( 1) of Section 27 of Mahatma Gandhi National Rural Employment 
Guarantee Act , 2005, Government of India have formulated Instructions for MGNREGS Ombudsmen making provision for constitution 
of a Selection Committee under the Chairmanship of Additional Chief Secretary to the State Government for the purpose of appointment 
of Ombudsmen for the Districts . After inviting applications and selecting eligible candidates by the Selection Committee , a list of eligible 
selected candidates in Notification No :RDP :213 : EGS: 2009 Dated :06 - 11 - 2013 was published in the departmental website inviting 
objections if any, from the public within 30 days from the date of publication . 

After having considered the objection received within in the stipulated period , the appointment of Ombudsman for the Raichur 
District is hereby notified . 


Name 


Name of the 

Post 


Previously 
held Post 


Address 


Allocated 
District 


No 


Sri. Annadanaiah 


Ombudsman 


Deputy Secretary 


Sri. Annadanaiah , No - 25, 1st Phase , 3rd 
Cross , AGB Layout, Bangalore-86 . 


Raichur 


The Ombudsman shall contact the Chief Executive Officer, Zilla Panchayat concerned and report to duty within 15 days from the 
date of this Notification . 
The Ombudsman so appointed shall function as per the Instructions of the Ombudsman issued by Government of India vide its 
letter dt:24- 05 - 2013. 
The Orders and instructions issued/ to be issued by the Central and State Governments from time to time shall be the duties and 
responsibilities of the Ombudsman . 

By order and in the name of the Governor of Karnataka 

Munish Moudgil 

Secretary to the Government, 
PR-45 

& Commissioner, Rural Development 
SC- 50 

Rural Development & Panchayat Raj Dept. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 

0233 
REVENUE SECRETARIAT 
NO . RD 63 BHUDAPU 2008 DATED : 15 .03.2013 

NOTIFICATION 
WHEREAS , the draft Notification altering the limits of Mundagod Village , Mundagod Taluk , Uttara Kannada District, 
Karnataka State to constitute a new village called Mayurvarma Nagar was published as required by section 6 of theKarnataka Land 
Revenue Act, 1964 (Karnataka Act 12 of 1964) in notification No . RD 63 BHUDAPU 2008, Bangalore , Dated 17 Jan 2009 , in part- IV A 
of the Karnataka Gazette Extra ordinary dated 22 -07 -2009 inviting objection or suggestion from all the persons likely to be affected 
thereby that the proposal will be taken into consideration on or after one month from the date of publication of the notification in the 
official gazette . 

AND WHEREAS , the said notification wasmade available to the public on 22 .07 .2009 

AND WHEREAS , no objections and suggestions were received by the Deputy Commissioner, Uttara Kannada District in 
respect of the said draft . 

Now , therefore , in exercise of the powers conferred by Section 5 of the Karnataka Land revenue Act- 1964 (Karnataka Act 12 
of 1964 ) the Government of Karnataka makes the following alterations as specified in Schedule -1 and constitute a new village as 
specified in Schedule – Il below . 

SCHEDULE - 1 
Lands bearing survey numbers specified below shall be excluded from the limits of Mundgod village with its hamlets of 
Mundgod Hobli, Mundgod Taluk , Uttara kannada District. 


Sl. No. 


Sy. No. 


Sl. No. 


Sy. No . 


Sl. No. 


Sy. No. 


| Sl. No . 


Sy. No. 


13/ 3 


31 


67 


41 


45 
46 


2C 


24 


13 / 4 


68 


42 


14 


33 


69 


43D 


15 /1 


34C 


70 


43" Sà 


15 / 2 


348 


44 


5 / 1 


15 / 3 


35 / 1 


72 


45 


5 /2 


16 


35 / 2 


73 


46 


5 / 3 


35 / 3 


5 /4 


35C 


75 


6 / 1 


བབབབབབནབབབབཔ 


19 


3C2 


76 


49 


6 /2 


20 /1 


35C3 


77 


50C 


20 /2 


3504 


78 


508 


21 


36C1 


79 


51/ 1 


9 


36D2 


80 


51/ 2 


10 / 1 


36D3 


81 


51/3 


16 


10 /2 


3691 


oo 


51/4 


11 


3692 


Oo 


52 


12 / 1 


37 


84 


53C 


12 /2 


38 


85 


53PÀ 


12 / 3 


39/ 1 


86 


538 


13 / 1 


29 


39 /2 


87 


57 


22 


13/2 


44 


30 


40 


88 


58 


೧೬ ೬ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


ಭಾಗ ೪ಎ 


Sl. No. | Sy. No. | 


SI. No . | Sy . No. | Sl. No. | Sy . No . 


| 


Sl. No. 


| 


Sy . No . 


89 


59 


| 


118 


| 


79 


| 


147 


95/3 


| 


176 


114 /5 


90 


60 


| 


119 


| | 


80/1 


| 


148 


115/1. 


120 


80 /2 


| 


149 


178 


115 / 2 


121 


80/ 3 


150 


479 


115/ 3 


122 


81 


151 


180 


115/ 4 


64 


123 | 


| 


152 


181 


116 


65 / 1, 


124 


83 


153 


182 


117 


96 


65/ 2 


125 


84 /1. 


154 


101 


183 


118/1 


97 


|| 


65 / 3 | 


| 


126 


| 


84 /2 


| 


155 


102/ 1 


184 


118/ 2 


66 /1. 


| 


127 


| 


85/1. 


156 


102/2 


185 


119 


99 


| 


66/ 2 


_ 128 


85/ 2 


_ 157 


103 


120 


100 


66/ 3 


129 


85 / 3 


_ 158 


104/ 1, 


187 


121 


101. 


67 


| 


130 


85 / 4 


| 


159 


104/ 2 


188 


122/ 1 


102 


68 


| 


131 


| | 


86 


| 


160 


104/3 


189 


122 / 2 


103 


69 


| 


132 


87 


161 


105 


| 


190 


123 


104 


70 


| 


133 


88 


| 


162 


106 


| 


191 


| 


124 


105 


134 


89 


| 


16 


10771 


192 


| 


125 /1, 


106 


135 


90 /1 


| 


164 


107 / 2 


193 


125 / 2 


107 


13 


136 


90/ 2 


165 


107 / 3 


194 


126 


108 


74/1 


137 


90/ 3 


| 


166 


108 


195 


127 


109 


74 / 2 


138 


91, 


167 


109 


196 


128 


110 


75/ 1, 


139 


92 / 1 


168 


110 


197 


129 


111 


| 


75 / 2 


140 


|| 


92/ 2 


169 


| 


111 


198 


130 


112 


75 / 3 


| 


141 


93 


| 


170 


112 


199 | 


131. 


113 


76 


| 


142 


94/1. 


| 


171 


113 


200 


132 / 1, 


114 


771 


( 


143 


94/2 


172 


114/1 


201 


132/ 2 


115 . 


77/ 2 


144 


| 


95 /1C 


173 


114 / 2 


202 


132/ 3 


116 


77/3 


145 


95/18 


174 


114 / 3 


203 


132/ 4 


117 


78 


| 


146 


95/2 


| 


175 


| 


114 / 4 


204 


133 


There shall be constituted a new village called Mayuravarma Nagar Hobli Mundgod Taluk , Mundgod District , Uttarakannada 
and limits of the village comprise the lands bearing sy. Number specified below . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


೧೬೭ 


Sl. No. 


Sy . No. 


Sl. No . 


Sy . No . 


SCHEDULE - || 
Sy. No. Sl. No . 
27 

81 . 
82 


Sy. No. 
80/ 3 


_ 41 


51/ 3 


51/ 4 


Sl. No . 
121 
122 
123 
124 


29 | 


83 


52 


81 
82 
83 


30 


84 


53C 


85 


125 


84 /1 


53PA 
538 


86 


126 


84 / 2 


33 


82 


127 


85 / 1, 


34C 


85 / 2 


5/3 
5/ 4 
6/1. 


88 
89 


128 
129 


348 


85 / 3 


35 / 1 


90 | 


130 


85 /4 


131 


86 


35/ 2 
35/ 3 


35C 
3C2 


132 
133 
134 
135 


64 


89 


10/1 


35C3 


| 


65 /1 


90 /1 
90 / 2 


10/2 


35C4 


96 


65/ 2 


136 


11 . 


97 


65/ 3 


137 


90 / 3 


36C1. 
36D2 


12/ 1. 


66/ 1. 


91 


98 
99 


12/ 2 


36D3 


66 / 2 


138 
139 
140 


92 / 1 


12/ 3 


100 


66 /3 


3681 
3682 


92/ 2 
93 


13/ 1. 


101 


141 


67 
68 


13/ 2 


37 


102 


142 


94 / 1. 


13/ 3 


38 


103 


143 


94 / 2 


13/4 


104 


144 
145 


14 


105 


39 /1 
39/ 2 
_ 40 
41. 


95/1C 
95/18 
95 / 2 
95 / 3 


15 /1, 


146 
147 


15 /2 


73 


15 / 3 


42 


74 / 1. 


95/ 4 


148 
149 


16 


74 / 2 


96 


106 
107 
108 | 
109 | 
110 
111 
112 
113 


150 | 


97 


43D 
43" sa 

44 
- 45 
_ 46 


75/1 
75/ 2 


18 


| 


151 . 


98 


19 


75/ 3 


99 


20/1 


76 . 


100 


20/ 2 


114 


| 


77 /1 


101 


77/ 2 


102 / 1 


48 
49 
50C 


77 /3 


152 
153 
154 
155 
156 
157 
158 
159 
160 


115 
116 
117 
118 


102/ 2 


78 


103 


50… 


79 


104 / 1 


511 


119 


80/ 1 


104/2 


26 


51 / 2 


120 


| 


80 / 2 


104 / 3 


nos 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


ಭಾಗ ೪ಎ 


172 


119 


165 


167 


202 


203 


Sl. No. Sy. No. 

Sl. No . Sy . No. Sl. No . Sy . No. Sl. No . Sy. No . 
161 105 

114 / 1 

183 118 / 1 194 

126 
162 106 

173 114 / 2 

184 118 / 2 195 

127 
163 107 / 1 

174 114 / 3 185 

196 

128 
164 107/ 2 

175 114 /4 186 120 197 

129 
107 /3 

176 114 /5 187 121 198 

130 
166 108 

177 115 /1 

188 122 / 1 199 

131 
109 178 | 115 / 2 

189 122 / 2 

200 

132 / 1 
168 110 179 115 / 3 190 123 201 

132 / 2 
169 111 180 L 115 /4 

191 124 

132 / 3 
170 112 181 116 192 125 / 1 

132/ 4 
171 113 L 182 

117 193 125 / 2 204 

133 
Village Boundaries 
East : Mundagod , Malaganakoppa 
West : Kyasanakeri, Tattihalli 
North : Mundagod 

South : Kyasanakeri, Kalaganakoppa 
The constitution of the above new village shall come into affect from the date of publication of this notification in the official 
Gazette . 

By Order and in the name of the Governor ofKarnataka . 

SHAMBHULINGAIAH 
PR -765 

Under Secretary to Government, 
SC -200 

Revenue Department (SSLR ) 
REVENUE SECRETARIAT 
NOTIFICATION NO . RD 63 BHUDAPU 2008 DATED : 15 . 03 . 2013 
WHEREAS, the draft Notification regarding the altering the limits of Wadagatta Village, Mundagod Taluk , Uttara Kannada 
District, Karnataka State to constitute a new village called Shivaji Nagarwas published as required by section 6 of the Karnataka Land 
revenue Act, 1964 (Karnataka act 12 of 1964 ) in notification No.RD 63 BHUDAPU 2008 Bangalore, Dated 17 jan 2009 , in part- IV A of 
the Karnataka Gazette Extra ordinary dated 22-07- 2009 inviting objections or suggestion from all the persons likely to be affected 
thereby that the proposal will be taken into consideration on or after one month from the date of publication of the notification in the 
official gazette. 

AND WHEREAS , the said notification was made available to the public on 22 .07 . 2009 . 

AND WHEREAS, no objections and suggestions were received by the Deputy Commissioner, Uttara Kannada district , in 
respect of the said draft; 

Now , therefore, in exercise of the powers conferred by Section 5 of the Karnataka Land revenue Act- 1964 (Karnataka Act 12 
of 1964 ) the Government of Karnataka makes the following alteration as specified in Schedule - 1 and constitute a new village as 
specified in Schedule-Il below . 

SCHEDULE - 1 
Lands bearing survey numbers specified below shall be excluded from the limits of Wadagatta village with its hamlets of 
Mundagod Hobli, Mundagod Taluk , Uttarakannada District. 
Sl. No . Sy. No . Sl. No . Sy. No . Sl. No . Sy. No. Sl. No. Sy . No. 

- 21 

39/ 1 
2717 

39 /2 
27 /8 

28 
26 29 /1 

39/5 
27 / 1 

36 

39/6 
27 /2 29/3 

37 /A 

Gavthana 
27 /3 29 /4 

37 /B 
27 /4 29/5 

37 /C 
10 27 /5 

20 

30 


11 


27 /6 


31 


39/ 3 


39/ 4 


29 /2 


40 


38 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


Os 


SCHEDULE - 11 
There shall be constituted a new village called , Shivaji Nagar, Hobli Mundagod , Taluk Mundagod , District Uttarakannada and 
limits of the village comprise the lands bearing sy . Number specified below . 


SI. No. 


Sy . No. 


SI. No. 


Sy. No. 


Sl. No . 


Sy. No. 


SI. No . 


Sy. No . 


22 


11 


27 /6 


21 


31 


39 / 1 


27/7 


39/2 


27 /8 


39 / 3 


25 


28 


39/ 4 


26 


29 /1 


39/5 


27 / 1 


29 /2 


39/6 


27 / 2 


29/3 


37 /A 


Gavthana 


27 /3 


29/4 


37 / B 


40 


27 /4 


37/ C 


29 /5 
30 


27 /5 


20 


30 


38 


East 
West 
North 
South 


Village Boundries 
: Mamadapur (Shiggaon Taluk ) 
:Wadagatta 
Wadagatta 
Bhachanaki 


The constitution of the above new village shall come into affect from the date of publication of this notification in the official 


Gazette . 


By Order and in the name of the Governor of Karnataka . 

SHAMBHULINGAIAH 
Under Secretary to Government, 
Revenue Department (SSLR ) 


PR -764 
SC - 200 


REVENUE SECRETARIAT 

NOTIFICATION 


NO . RD 63 BHUDAPU 2008 DATED : 15 .03 .2013 


Iona 


orn 

otol 


el 


evenu 


WHEREAS , the draft Notification regarding altering the limits of in Salagaon Village, Mundagod Taluk , Uttara Kannada 
District, Karnataka State to constitute a new village called Karaginakoppa was published as required by section 6 of the Karnataka 
Land revenue Act, 1964 ( Karnataka act 12 of 1964) in notification No RD 63 BHUDAPU 2008, Bangalore Dated 17 jan 2009 , in 
Part-IV A of the Karnataka Gazette Extra ordinary dated 22 -07 - 2009 inviting objections or suggestion from all the persons likely to be 
affected thereby that the proposal will be taken into consideration on or after onemonth from the date of publication of the notification in 
the official gazette ; 


AND WHEREAS , the said notification wasmade available to the public on 22 .07 .2009 


AND WHEREAS , no objections and suggestions are received by the Deputy Commissioner, Uttara Kannada district, in 
respect of the said draft. 


Now , therefore, in exercise of the powers conferred by Section 5 of the Karnataka Land revenue Act- 1964 (Karnataka Act 12 
of 1964 ) the Government of Karnataka makes the following alterations as specified in Schedule -1 and constitute a new village as 
specified in Schedule -II below . 


020 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


ಭಾಗ ೪ಎ 


SCHEDULE - 1 


158 


42 


3 


83 


44 


160 


th 


85 
86 


46 


- 87 


Lands bearing survey numbers specified below shall be excluded from the limits of Salgaon village with its hamlets of 
Mundagod Hobli, Mundagod Taluk , Uttara kannada District. 
Sl. No . Sy. No. Sl. No. Sy. No . Sl. No. Sy. No . Sl. No . Sy . No. 
127 41 

81 189/ 2 L 121 

220 / 1 
128 

159/ 1 

82 190 / 1 L 122 

220/2 
129 / 1 

43 159 / 2 

190 / 2 123 

221 
129 /2 

84 191 / 1 124 

153 
129/ 3 

161 

191/ 2 125 

153 
130 

162 

191/3 

126 

153 / 1 
131 

163 

191/4 

127 

153/ 3 
132 

164 88 192 128 

153/ 4 
133 / 1 165 / 1 

193/ 1 

129 

153 /56 
133 /2 

165 /2 

90 193 /2 

130 

153/33 
11 134 166 

194 131 

153 /13 

- 
12 135 / 1 

52 167/ 1 

195 132 

153/ 15 
135 /2 

53 167/ 2 

93 196 133 

153/ 18 
135 / 3 

168 

94 197 / 1 

134 

153/ 19 
136 169/ 1 

197 / 2 

135 

153/ 20 
137 169/2 

197 / 3 

136 

153 / 29 
138 

170 

198 / 1 

137 

153/ 30 
139 

171 

198 /2 

138 

153/27 
140 

99 199 139 

153/31 
141 

173 100 200 140 

153/ 34 


89 


91 


92 


- 


95 


172 


142 


174 / 1 


101 


201 


141 


153/ 38 


143 


174 /2 


102 


202 


142 


153/ 39 


144 


175 / 1 


103 


203 


143 


153/ 4 


104 


204 


144 


153 / 40 


145 
146 
147 


175 / 2 
176 


205/ 1 


145 


153/41 


177 


205 /2 


153/42 


105 
106 
107 
108 


146 
147 


148 / 1 


178 


206 


153 /43 


148/ 2 


179 


207 


148 


153 / 44 


149 


109 


208 


149 


153/47 


180 
181 


150 


153/48 


151/ 1 


182 


110 
111 
112 
113 


209 
210 
211 


150 
151 
152 
153 


153/49 
153/5 


151/ 2 


183 


152 


184 / 1 


212 


153 /50 


154 / 1 


184/2 


114 


213 


154 


153/51 


154 / 2 


184/ 3 


153/52 


214 
215 


115 
116 
117 


155 
156 


155 
156 


153/54 


185 
186 


216 


157 


157 / 1 


187 


118 


157 / 2 


153/6 
153/8 
153 /9 


119 


217 
218 
219 


188 
189/1 


158 
159 
160 


157/ 3 


80 


120 


153/23 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 

020 
SCHEDULE - 11 
There shall be constituted a new village called Karaginakoppa, Hobli Mundagod , Taluk Mundagod, District Uttarakannada 
and limits of the village comprise the lands bearing sy . Number specified below . 
Sl. No . Sy. No. Sl. No. Sy. No. Sl. No . Sy . No . Sl. No. Sy. No. 
127 

158 

189/ 2 121 

220 / 1 


41 


81 


128 


159 / 1 


190 / 1 


220 / 2 


129 / 1 


159/ 2 


190 / 2 


122 
123 
124 


221 


160 


191/ 1 


153 


129/2 
129 /3 
130 


161 


191 /2 


125 


153 


162 


191/ 3 


126 


153 /1 


131 


163 


191/4 


127 


153/ 3 
153/ 4 


132 


164 


192 


133/ 1 


165 / 1 


193 / 1 


128 
129 
130 


153/56 


133 /2 


165 /2 


193 /2 


153/33 


11 


134 


166 


194 


131 


153 / 13 


12 


135 / 1 


167 / 1 


195 


132 


153/ 15 


13 


135 /2 


167 / 2 


196 


133 


153 / 18 


135 /3 


54 


168 


94 


197 / 1 


134 


153 /19 


14 
15 


136 


55 


169 / 1 


95 


197 /2 


135 


153 / 20 


16 


137 


56 


169/2 


96 


197 / 3 


136 


153 / 29 


17 


138 


57 


170 


97 


198 / 1 


137 


153/ 30 


18 


139 


58 


171 


198 / 2 


153/27 


172 


98 
99 
100 


199 


153/31 


138 
139 
140 
141 


20 


173 


200 


140 
141 
142 
143 


153/ 34 


174/ 1 


101 


201 


153/ 38 


1282 


174 /2 


102 


202 


142 


153/ 39 


144 


175 / 1 


103 


203 


153 /4 


64 


175 /2 


104 


204 


153 /40 


145 
146 
147 


143 
144 
145 
146 


65 


176 


105 


205 / 1 


153/41 


177 


106 


205 / 2 


153/42 


27 


148 / 1 


67 


178 


107 


206 


147 


153 /43 


148 /2 


179 


108 


207 


153/44 


148 
149 


149 


180 


109 


208 


153 /47 


30 


150 


181 


110 


209 


150 


153/ 48 


31 


151/ 1 


182 


111 


210 


151 


153 /49 


183 


153/5 


151/2 

152 
154 / 1 


112 
113 


33 


73 


184/ 1 


211 
212 
213 


153/ 50 


34 


184 /2 


114 


152 
153 
154 
155 
156 


74 
75 


153 /51 


154 / 2 


15 


153/52 


214 
215 


36 


155 


153/54 


115 
116 
117 
118 


37 


153/6 


184 / 3 
185 
186 
187 
188 
189/1 


216 
217 


38 


156 
157/ 1 
15712 
157/3 


153 /8 


157 
158 
159 
160 


153 /9 


39 
40 


79 
80 


119 
120 


218 
219 


L 


153 /23 


೧೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


ಭಾಗ ೪ಎ 


Village Boundaries 
East 

: Ajjalli 
West : Lakkolli 
North : Malaganakoppa 

South : Salgaon 
The constitution of the above new village shall come into affect from the date of publication of this notification in the official 


Gazette . 


PR-766 


By Order and in the name of the Governor ofKarnataka . 

SHAMBHULINGAIAH 
Under Secretary to Government, 
Revenue Department (SSLR ) 


SC- 200 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂ : ಸಾರಿ 71 ಸಾಆಪ 2013 ಬೆಂಗಳೂರು, ದಿನಾಂಕ: 30 - 12 - 2013 . 
ಕೇಂದ್ರ ಮೋಟಾರು ವಾಹನ ಕಾಯ್ದೆ 1988ರ (1988ರ ಕೇಂದ್ರ ಕಾಯ್ದೆ 59) ಕಲಂ 68 (1) ಮತ್ತು ( 2)ರಡಿ ಪ್ರದತ್ತವಾದ ಅಧಿಕಾರವನ್ನು 
ಉಪಯೋಗಿಸಿ ಕರ್ನಾಟಕ ಸರ್ಕಾರವು ಕಾರ್ಯದರ್ಶಿ , ರಾಜ್ಯ ಸಾರಿಗೆ ಪ್ರಾಧಿಕಾರ, ಬೆಂಗಳೂರು, ಇವರನ್ನು ಕರ್ನಾಟಕ ರಾಜ್ಯ ಸಾರಿಗೆ ಪ್ರಾಧಿಕಾರದ 
ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಲಾಗಿದೆ. 


PR. 67 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಬೀರೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ. 


SC .100 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ- 2 , ಬೆಂಗಳೂರು- 59. 


